ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 74 (115) 
ಸದಸ್ಕರ ಹೆಸರು : ಶ್ರೀ.ಡಾ॥ ವೈ. ಎ. ನಾರಾಯಣಸ್ಥಾಮಿ (ಶಿಕ್ಷಕರ ಕ್ಷೇತ) 
ಉತ್ತರಿಸಬೇಕಾದ ದಿನಾಂಕ : 13.12.2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ಕ್ರಸಂ ಪ್ರಶ್ನೆ ಉತ್ತರ 
ಅ"/ಸ್ಕಾರ ಪೌಢ ಶಾಲೆ`"ಮತ್ತು 
ಅನುದಾನಿತ ಶಾಲೆಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಮುಖ್ಯ ಗುರುಗಳಿಗೆ 
ರೂ.500/-ಗಳ ವಿಶೇಷ ಭತ್ಯೆ ಇಲ್ಲ 


ನೀಡದಿರುವುದರಿಂದ, ಅವರ 
ಸೇವೆಯುದ್ದಕ್ಕೂ ಒಂದು ವೇತನ ಬಡ್ತಿ 
ಸಿಗದೇ ವಂಚಿತರಾಗಿದ್ದು, ಇವರು 
ಕಿರಿಯ ನೌಕರಿಗಿಂತ ಕಡಿಮೆ ಸಂಬಳ 
ಪಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಬಂದಿದ್ದಲ್ಲಿ, ಇದನ್ನು ಸರಿಪಡಿಸಲು ಈ ವೃಂ ಶಿಕ್ಷಕರಿಗೂ ವ ಷೆ ್ಯ್ಯ 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; | ನೀಡುವ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ 
ಹಾಗೂ ಯಾವ ಕಾಲಮಿತಿಯೊಳಗೆ | ಸಮಾಲೋಚಿಸಲಾಗುತ್ತಿದೆ. 

ಸರಿಪಡಿಸಲಾಗುವುದು? (ವಿವರ 


|_| ನೀಡುವುದು). 


ಸಂಖ್ಯೆ: ಇಪಿ 200 ಎಸ್‌ಎಲ್‌ಬಿ 2021 


ಛ್‌ 
Fy 


ನ್ರಾಹಿತೆ. 
ಶಿಕ್ಷಣ ಹಾಗೂ ಸಕಾಲ 
ಸಚಿವರು 


